1) 


2) 


ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎರಡನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ ೦4ನೇ ಡಿಸೆ೦ಬರ್‌, 2೦13 
(ಸಮಯ: ಬೆಳಗ್ಗೆ 1೦.3೦ ಗಂಟಿಗೆ) 


1. ಶಾಸನ ರಚನೆ 


1. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು 
ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ ವಿಧೇಯಕ, 2೦13. 


ಶ್ರೀ ರಾಮಅಂಗಾರೆಡ್ವಿ (ಸಾರಿಗೆ ಸಚಿವರು) ಅವರು:- 


ಅ) ೭2೭೦13ನೇ ಸಾಅನ ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು 
ಇತರ ಕಾನೂನುಗಳ (ತಿದ್ದುಪಡಿ) ವಿಧೇಯಕ, 2೦18. 


ಶ್ರೀ ವಿನಯಕುಮಾರ್‌ ಸೊರಕೆ (ನಗರಾಭಿವೃದ್ಧಿ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ 
ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


3) ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ) ವಿಧೇಯಕ, 2೭೦13 
ಶ್ರೀ ಎಚ್‌. ಕೆ. ಪಾಟೀಲ್‌ ( ಗ್ರಾಮೀಣಾಜವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಸಚಿವರು) ಅವರು:- 


ಅ) ೭೦13ನೇ ಸಾಅನ ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ) 


ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


-2- 


4) ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ (ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಕೃಷ್ಣ ಭೈರೇಗೌಡ (ಕೃಷಿ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


೮) ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕ (ಕ್ರಷರ್‌ಗಳ) ನಿಯಂತ್ರಣ 
(ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಕಲ್ಲುಪುಡಿ ಮಾಡುವ (ಕ್ರಷರ್‌ಗಳ) 
ನಿಯಂತ್ರಣ (ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂದು 
ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ; ಎಂಟನೇ ಪಟ್ಟ 


ಆ) ದಿನಾಂಕ 02.12.2013ರ ಆರನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ 


ಶ್ರೀ ವಿಶ್ವನಾಥ್‌ ಈ ಪಾಟೀಲ್‌ ಅವರ ಕ ಗ್ರಾಮೀಣಾಭಿವೃದ್ಧಿ ಮತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 761414) ಪಂಚಾಯತ್‌ ರಾಜ್‌ ಸಚಿವರು 
ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಎ೦ಟನೇ ಪಟ್ಟ 


3. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಯವರು) ಅವರು:- 


(1) ಭಾರತದ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ ೭೦1೭-13ನೇ 
ಸಾಅನ ಧನವಿನಿಯೋಗ ಲೆಕ್ಕಪತ್ರಗಳು ಹಾಗೂ ಹಣಕಾಸು ಲೆಕ್ಕಪತ್ರಗಳನ್ನು 
(ಭಾಗ-1 ಮತ್ತು 2) ಸಭೆಯ ಮುಂದಿಡುವುದು. 


(11) ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಕಾಯ್ದೆ 1951ರ ಕಲಂ 37(7)ರ ಮೇರೆಗೆ 
ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ೨೦1೭-13ನೇ ಸಾಅನ ಆಡಿಟ್‌ 
ವರದಿಯನ್ನು ಸಭೆಯ ಮುಂದಿಡುವುದು. 


ಪು.ತಿ.ನೋ., 


ಒಡವ 


4. ಅಜ್ಜಯನ್ನೊಪ್ಪಿಸುವುದು 


ಶ್ರೀ ಎಂ.ಪಿ. ಅಪ್ಪಚ್ಚು (ರಂಜನ್‌) (ಸದಸ್ಯರು, ಅರ್ಜಿಗಳ ಸಮಿತಿ) ಅವರು:- 


) ಶ್ರೀ ಗದಗ ಜಲ್ಲೆ. ಶಿರಹಟ್ಟ ತಾಲ್ಲೂಕಿನ ಬನ್ನಿಕೊಪ್ಪ ಗ್ರಾಮದಿಂದ ಮುರಡಿ 
ತಾಂಡಾ ಗ್ರಾಮದವರೆಗಿನ ರಸ್ತೆಯನ್ನು ಅಭಿವೃದ್ದಿಪಡಿಸುವ ಬಗ್ಗೆ. 


11) ಹಿರೇಕೆರೂರು ತಾಲ್ಲೂಕು ಮೈದೂರು ಗ್ರಾಮಪಂಚಾಯತಿಯಲ್ಲ 
ದಾಖಲಾತಿಯನ್ನು ಸೂಕ್ತ ರೀತಿಯಲ್ಲ ನಮೂದಿಸುವ ಬರ್ದೆ. 


111) ಕಲಘಟಗಿ ತಾಲ್ಲೂಕು ಗಂಜಗಟ್ಟ ಗ್ರಾಮಕ್ಕೆ ರಸ್ತೆ ಅಭವೃದ್ಧಿ ಮತ್ತು 
ಮೂಲಭೂತ ಸೌಲಭ್ಯವನ್ನು ಒದಗಿಸುವ ಬಗೆಗಿನ ಅರ್ಜಗಳನ್ನು 
ಒಪ್ಪಿಸುವುದು. 


5. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಎಂ.ಟ. ಕೃಷ್ಣಪ್ಪ ಅವರು 2೦1೭-13ನೇ ಸಾಅನ ಸುವರ್ಣ ಗ್ರಾಮ ಮತ್ತು 
ಸಿ.ಏಂ.ಜಿ.ಎಸ್‌ವ್ಯೈ ಯೋಜನೆಗಳನ್ನು ಮುಂದುವರಿಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌. ರಾಜ್‌ ಸಚಿವರ ಗಮನ ಸೆಳೆಯುವುದು. 


೨. ಡಾ ಎ.ಬಿ. ಮಾಲಕರೆಡ್ಡಿ ಅವರು ಭಾರತ ಸಂವಿಧಾನದ ಅನುಚ್ಛೇದ 371 ಜೆ 
ತಿದ್ದುಪಡಿ ಅನ್ವಯ ಹೈದ್ರಾಬಾದ- -ಕರ್ನಾಟಕ ಪ್ರದೇಶದ ಜಲ್ಲೆಗಕಲ್ಲನ *ಾಅಯಿರುವ 
ಹುದ್ದೆಗಳನ್ನು “ಭರ್ತಿ ಮಾಡುವ ಬಗ್ದೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 

3. ಶ್ರೀ ಕೆ.ಜ.ಬೋಪಯ್ಯ ಅವರು ಸರ್ಕಾರವು ಇತ್ತೀಚಗೆ ಕೊಡಗಿನ ಜಮ್ಮಾ 
ಹಿಡುವಳದಾರರಿಗೆ ಇಂಡಿಯನ್‌ ಆರ್ಮ್‌ ಆಕ್ಸ್‌ ಪ್ರಕಾರ ಯಾವುದೇ ಪರವಾನಿಗೆ ಇಲ್ಲದೆ 
ಕೋವಿ ಹಿಡಿಯಲು ಅವಕಾಶ ನೀಡುತ್ತಿರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


4. ಡಾ|| ಸಿ.ಎನ್‌.ಅಶ್ವತ್ಥ್‌ ನಾರಾಯಣ ಅವರು ರಾಜ್ಯದಲ್ಲ ನಕಅ ವೈದ್ಯರುಗಳ ಹಾವಳ 
ಹೆಚ್ಚಾಗಿ ರೋಗಿಗಳಗೆ ಅತೀವ ತೊಂದರೆಯುಂಬಾಗುತ್ತಿರುವುರಿಂದ ನಕಅ ವೈದ್ಯರ 
ಹಾವಳ ತಡೆಗಟ್ಟಲು ಸೂಕ್ತ ಕಾನೂನು ರೂಪಿಸುವ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


ಬಸ 


ರ. ಶ್ರೀ ಮಾನಪ್ಪ ಡಿ. ವಜ್ಜಲ ಅವರು ಅಂಗಸೂಗೂರು ತಾಲ್ಲೂಕಿನಲ್ಲಿ ಫೋರೈಡ್‌ಯುಕ್ತ 
ನೀರು ಸರಬರಾಜು ಆಗುತ್ತಿರುವುದರಿಂದ ಜನರಿಗೆ ತೊಂದರೆಯುಂಬಾಗುತ್ತಿದ್ದು ಅಲ್ಲ 
ಶಾಶ್ವತ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಕೆ.ಎಂ.ಶಿವಅಂಗೇಗೌಡ ಅವರು ಅರಸೀಕೆರೆ ತಾಲ್ಲೂಕಿನ ಬಹುಹಳ್ಳಗಳಗೆ 
ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಗಳನ್ನು ಪ್ರಾರಂಭಸದಿರುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಅಶೋಕ ಖೇಣಿ ಅವರು ಚೀದರ್‌ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 
ಬರುವ ಮೊರಾರ್ಜ ದೇಸಾಲು ವಸತಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳ 
ಕೊರತೆಯಿಂದಾಗಿ ವಿದ್ಯಾರ್ಥಿಗಳಗೆ ತೊಂದರೆಯುಂಟಾಗಿರುವ ಬಗ್ಗೆ ಮಾನ್ಯ ಸಮಾಜ 
ಕಲ್ಯಾಣ ಮತ್ತು ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಮಾನಪ್ಪ ಡಿ. ವಜ್ಜಲ ಅವರು ಅಂಗಸೂಗೂರು ತಾಲ್ಲೂಕು ನಂದವಾಡಗಿ ಏತ 
ನೀರಾವರಿ ಯೋಜನೆಗೆ ಮಂಜೂರಾತಿ ದೊರೆತಿದ್ದರೂ ಸಹ ಇದುವರೆಗೂ 
ಕಾಮಗಾರಿಯನ್ನು ಪ್ರಾರಂಭಸದಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಜ.ಜ. ನಿಂಗಯ್ಯ ಅವರು ಮೂಡಿಗೆರೆ ತಾಲ್ಲೂಕಿನ ಬಾಳೂರು ಹೋಬಳಯ 
ಜಾವಳಯಲ್ಲ ಭಾರೀ ಮಳೆಯಿಂದಾಗಿ ಹೇಮಾವತಿ ನದಿಗೆ ಕಟ್ಟಲಾಗಿರುವ ಸೇತುವೆಗಳು 
ಶಿಥಿಲಾವಸ್ಥೆಯಲ್ಲರುವುದರಿಂದ ಹಾನಿ ತಪ್ಪಿಸಲು ನದಿಗೆ ತಡೆಗೋಡೆ ನಿರ್ಮಿಸುವ ಬಗ್ಗೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಕೆ.ಎಸ್‌. ಮಂಜುನಾಥ್‌ಗೌಡ ಅವರು ಕೋಲಾರ ಜಲ್ಲೆಯ ಮಾಲೂರು 
ತಾಲ್ಲೂಕನ್ನು ಬರಪೀಡಿತ ತಾಲ್ಲೂಕೆಂದು ಘೋಷಿಸುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


1. ಶ್ರೀ ಹಂಪನಗೌಡ ಖಾದರ ಅವರು ಸಿ೦ಧನೂರು ಪಟ್ಟಣದಲ್ಲ ಹತ್ತಿ ಮತ್ತು ಭತ್ತದ 
ಖರೀದಿ ಕೇಂದ್ರವನ್ನು ಪ್ರಾರಂಭಸುವ ಬಗ್ಗೆ ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು 
ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


12. ಶ್ರೀಯುತರುಗಳಾದ ಕೆ.ಎಸ್‌. ಮಂಜುನಾಥ್‌ಗೌಡ, ಎಂ.ಕೃಷ್ಣಪ್ಪ ಡಾ| ಕೆ.ಎಸ್‌. 
ಸುಧಾಕರ್‌ ಮತ್ತು ಪಿಳ್ಳಮುನಿಶಾಮಪ್ಪ ಅವರುಗಳು ಡಾ| ಡಿ.ವಿ. ಗುಂಡಪ್ಪ ಜ್ಞಾನವಾಹಿನಿ 
ವಿಶ್ವವಿದ್ಯಾಲಯದ ಸ್ಥಾಪನೆ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


-೮- 
13. ಶ್ರೀ ಬಸವರಾಜ ರಾಯರೆಡ್ಡಿ ಅವರು 2೦1೦-1, 2೦1-12 ಮತ್ತು 2೦1೭-13ರಲ್ಲ 
ಕೊಪ್ಪಳ ಜಲ್ಲೆಯ ಯಲಬುರ್ಗಾ ತಾಲ್ಲೂಕಿನ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯ ಇಂಜನಿಯರಿಂಗ್‌ ವಿಭಾಗದಲ್ಲ ವಿವಿಧ ಯೋಜನೆಗಳಡಿಯಲ್ಲ 
ಕೈಗೊಳ್ಳಲಾದ ಕಳಪೆ ಕಾಮಗಾರಿ ಮತ್ತು ಹಣ ದುರುಪಯೋಗದ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


14. ಶ್ರೀ ಪಿ.ಆರ್‌. ಸುಧಾಕರ್‌ಲಾಲ್‌ ಅವರು ಕೊರಟಗೆರೆ ತಾಲ್ಲೂಕು ಮತ್ತು 
ತುಮಕೂರು ತಾಲ್ಲೂಕಿನ ಕೋರಾ ಹೋಬಳಯನ್ನು ಬರಪೀಡಿತ ಪ್ರದೇಶವೆಂದು 
ಘೋಷಿಸದಿರುವುದರಿ೦ದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


15. ಶ್ರೀ ಅಪ್ಪಾಜ ನಾಡಗೌಡ ಅವರು ಬಜಾಪುರ ಜಲ್ಲೆಯ ಮುದ್ದೇಬಹಾಳ ತಾಲ್ಲೂಕು 
ವ್ಯಾಪ್ತಿಯಲ್ಲಿ ಬರುವ ತಾಳಕೋಟಿ ಪಟ್ಟಣದಲ್ಲಿ ನಡೆಯುತ್ತಿರುವ ಒಳಚರಂಡಿ 
ಕಾಮಗಾರಿಯು ಕಳಪೆ ಮಟ್ಟದ್ದಾಗಿರುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ 
ಸ೦ಸ್ಥೆಗಳು ಸ ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ ಮತ್ತು 
ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹೊಳೇನರಸಿಪುರ ತಾಲ್ಲೂಕು ಕಸಬಾ ಹೋಬಳಯ 
ಸರ್ವೇ ನಂಬರ್‌ 8- ಪಿ1 ಪಿ 2 ಪಿತ ಮತ್ತುಪಿ 4 ಗಳ ಜಮೀನನ್ನು ಕಾನೂನು 
ಬಾಹಿರವಾಗಿ ನೋಂದಣಿ ಮಾಡಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


(7. ಶ್ರೀ ವೈ.ಎನ್‌ ರುದ್ರೇಶ್‌ಗೌಡ ಅವರು ಹಾಸನ ಜಲ್ಲೆಯ ಬೇಲೂರು ತಾಲ್ಲೂಕು 
ಮಾದೀಹಳ್ಳ ಮತ್ತು ಹಕೇಜೀಡು ಹೋಬಳಯ ಬರಪೀಡಿತ ಪ್ರದೇಶಗಳ ಜನರಿಗೆ ಶಾಶ್ಚತ 
ಕುಡಿಯುವ ನೀರನ್ನು ಒದಗಿಸಲು ಪ್ರಾರಂಭಸಲಾಗಿರುವ ಏತ ನೀರಾವರಿ ಯೋಜನೆ 
ಕಾಮಗಾರಿಯನ್ನು ಪೂರ್ಣಗೊಳಸದಿರುವುದರಿ೦ದ ಉಂಟಾಗಿರುವ ತೊಂದರೆಯ ಬಗ್ಗೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


18. ಶ್ರೀಮತಿ ಶಶಿಕಲಾ ಅಣ್ಣಾಸಾ ಸಾಹೇಬ ಜೊಲ್ಲೆ ಅವರು ನಗರಸಭೆ, ಪುರಸಭೆ, ಮತ್ತು 
ಪಟ್ಟಣ ಪಂಚಾಯತ್‌ಗಳು ತೆರಿಗೆ ಸಂಗ್ರಹ ಮಾಡುವಲ್ಲಿ ವಿಫಲವಾಗಿರುವ ಬಗ್ಗೆ ಮಾನ್ಯ 
ಪೌರಾಡಳತ, ಸ್ಥಳೀಯ ಸ೦ಸ್ಥೆಗಳು ಸ ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ 
ಕಲ್ಯಾಣ, ಹಜ್‌ ಮತ್ತು ವಕ್ಸ್‌ ಸಚಿವರ ಗಮನ ಸೆಳೆಯುವುದು. 


19 ಶ್ರೀ ಕೆ.ಎಂ.ಶಿವಅಂಗೇಗೌಡ ಅವರು ಅರಸೀಕೆರೆ ತಾಲ್ಲೂಕನ್ನು ಬರ ಪರಿಹಾರದಿಂದ 
ಕೈಜಟ್ಟರುವುದರಿ೦ದ ಬೆಳೆ ನಷ್ಟ ಹೊಂದಿರುವ ರೈತರು ಸಂಕಷ್ಟದಲ್ಲರುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


20೦. ಕ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಸಕಲೇಶಪುರ ತಾಲ್ಲೂಕಿನ ಹೆತ್ತೂರು 
ಗ್ರಾಮಕ್ಕೆ ಮಸ್‌ ಮಂಜೂರಾತಿ ನೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 

ಪು.ತಿ.ನೋ., 


—6-— 
21. ಡಾ| ವಿಶ್ವನಾಥ್‌ ಈ ಪಾಟೀಲ್‌ ಅವರು ಅನುದಾನಿತ ಶಾಲಾ ಶಿಕ್ಷಕರುಗಳು 
ಶೈಕ್ಷಣಿಕ ವರ್ಷದ ಮಧ್ಯದಲ್ಲ ನಿವೃತ್ತಿಯಾಗುತ್ತಿರುವುದರಿ೦ದ ಶಾಲೆಗಳಲ್ಲಿ ಬೋಧನೆಗೆ 
ತೊಂದರೆಯಾಗುತ್ತಿದ್ದು ಅಂತಹ ಶಿಕ್ಷಕರನ್ನು ಮಾರ್ಜ್‌ ಅಂತ್ಯದವರೆಗೆ 
ಮುಂದುವರಿಸುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


22. ಶ್ರೀ ಎ. ಮಂಜು ಅವರು ಕರ್ನಾಟಕ ಪೊಲೀಸ್‌ ಮ್ಯಾನ್ಯುಯಲ್‌ ಪ್ರಕಾರ 
ಹಿರಿಯ ಸಬ್‌ಇನ್‌ಪೆ ಕ್ಷರ್‌ಗಳನ್ನು ಠಾಣಾಧಿಕಾರಿಗಳನ್ನಾಗಿ ನೇಮಿಸದೆ ಕಿರಿಯರನ್ನು 
ನೇಮಿಸಿರುವ ಬಗ್ಗೆ ಮಾನ್ಯ ಗೃಹಸ ಸಚಿವರ ಗಮನ ಸೆಳೆಯುವುದು. 


23. ಶ್ರೀ ಅಪ್ಪಾಜ ನಾಡಗೌಡ ಅವರು ಮುದ್ದೇಟಹಾಳ ತಾಲ್ಲೂಕಿನ ಆಲಮಟ್ಟಿ 
ಎಡದಂಡೆ. ಕಾಲುವೆ ಹಾಗೂ ಚಿಮ್ಮಲಗಿ ಏತ ನೀರಾವರಿ ಕಾಮಗಾರಿ 
ಪ್ರಗತಿಯಲ್ಲರುವುದರಿ೦ದ ಕಮಾಂಡ್‌ನಲ್ಲ ನೀರು ಬಾರದಿರುವ ಜಮೀನುಗಳ ರೈತರಿಗೆ 
ನೀರಾವರಿ ಸೌಲಭ್ಯ ದೊರಕದೇ ಇರುವ ಬಗ್ಗೆ ಭಾರೀ ಮತ್ತು Ka ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


24. ಕ್ರೀ ಎಸ್‌.ಆರ್‌. ವಿಶ್ವನಾಥ ಅವರು ನಿವೇಶನಗಳ ನೋಂದಣಿ ಮಾಡುವ ಬಗೆಗೆ 
ಇರುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


೨೮. ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು ಅಂಗವಿಕಲ, ಅಂಥ ಮತ್ತು ಮೂಕ 
ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ಜಲ್ಲಾಮಟ್ಟದಲ್ಲ ವಸತಿ ಶಾಲೆಗಳನ್ನು ಪ್ರಾರಂಭಿಸುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


26. ಶ್ರೀ ಮಾನಪ್ಪ ಡಿ. ವಜ್ಜಲ್‌ ಅವರು ಅಂಗಸುಗೂರು ತಾಲ್ಲೂಕು ಬರಪೀಡಿತ 
ಪ್ರದೇಶವಾಗಿದ್ದು ಆ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶ ನೀಡುವ ಸಲುವಾಗಿ 
ಕೈಗಾರಿಕೆಗಳನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


27. ಶ್ರೀ ಜ.ಎಸ್‌. ಪಾಟೀಲ್‌ ಅವರು ಗದಗ ಜಲ್ಲೆ ಮುಂಡರಗಿ ತಾಲ್ಲೂಕಿನ 
ಸಿ೦ಗಟಾಲೂರು ಏತ ನೀರಾವರಿ ಯೋಜನೆಯ ಪ್ರಗತಿಯ ಬಗ್ಗೆ ಮಾನ್ಯ ಭಾರೀ ಮತ್ತು 
ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


28. ಶ್ರೀ ಕೆ.ಜ. ಬೋಪ ಪಯ್ಯ ಅವರು ಮಲೆನಾಡು ಪ್ರದೇಶಗಳಲ್ಲ ಬೀಳುವ ಭಾರೀ 
ಮಳೆಯಿಂದಾಗಿ ರಸ್ತೆಗಳು ಹಾಳಾಗುತ್ತಿರುವುದರಿಂದ ಸದರಿ ರಸ್ತೆಗಳನ್ನು ಕಾಲಕಾಲಕ್ಕೆ 
ದುರಸ್ತಿಗೊಳಸಲು ಈ ಹಿಂದೆ ನೇಮಕ ಮಾಡಿಕೊಂಡಂತೆ ಗ್ಯಾಂಗ್‌ಮನ್‌ಗಳನ್ನು ಪುನ: 
ನೇಮಕ ಮಾಡುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊ€., 


Ey 


29೨. ಶ್ರೀ ಡಿ.ಬ. ಇನಾಂದಾರ್‌ ಅವರು ಕಿತ್ತೂರು ಹಾಗೂ ಡೊಂಬರಕೊಪ್ಪ ಗ್ರಾಮದ 
ರೈತರ. ಜಮೀನುಗಳನ್ನು ಕೆ.ಐ.ಎ.ಡಿ.ಬ.ಯು ವಶಪಡಿಸಿಕೊಂಡಿದ್ದು ಬಲ್‌ ರೈತರ 
ಜಮೀನುಗಳಗೆ ಸೂಕ್ತ ಪರಿಹಾರ ಧನ ನೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


30. ಶ್ರೀ ಸಾ.ರಾ.ಮಹೇಶ್‌ ಅವರು ಮೈಸೂರು ಜಲ್ಲೆ ಕೆ.ಆರ್‌. ನಗರ ತಾಲ್ಲೂಕಿನ 
ಹೊಸ ಅಗ್ರಹಾರ ಹೋಬಳ ಗುಕೇನಕುಪ್ಪೆ ಗ್ರಾಮದ ರೈತ ಸಾಲಖಾಧೆಯಂದ 
ತಮ್ಮೇಗೌಡ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಆ ಕುಟುಂಬ ವರ್ಗಕ್ಕೆ ಪರಿಹಾರ 
ನೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


34. ಶ್ರೀ ಎಂ. ರಾಜಣ್ಣ ಅವರು ರಾಜ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯ 
2೦13-14ನೇ ಸಾಅನ ಯೋಜನೆ ಮತ್ತು ಯೋಜನೇತರ ಅನುದಾನಗಳಡಿಯಲ್ಲ ಬಾಕಿ 
ಉಳದಿರುವ ಜಲ್‌ಗಳನ್ನು ಪಾವತಿ ಮಾಡಲು ಅನುಸರಿಸುತ್ತಿರುವ ಮಾನದಂಡಗಳ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಸಚವರ ಗಮನ ಸೆಳೆಯುವುದು. 


32. ಶ್ರೀ ಡಿ. ನಾಗರಾಜಯ್ಯ ಅವರು ಹಾಸನ-ಬೆಂಗಳೂರು ರೈಲ್ವೆ ಮಾರ್ಗದ 
ಕಾಮಗಾರಿಯ ಪ್ರಗತಿಯ ಬಗ್ಗೆ ಮಾನ್ಯ ಯೋಜನೆ ಮತ್ತು ಸಾಂಖ್ಯಕ, ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ 
೫16 ಸೌಕರ್ಯಗಳ ಸಚಿವರ ಗಮನ ಸೆಳೆಯುವುದು. 


33. . ಕ್ರೀ ಮಲ್ಲಕಾರ್ಜುನ ಸಿದ್ದರಾಮಪ್ಪ ಖೂಖಾ ಅವರು ಜೀದರ್‌ ನಗರದಲ್ಲ 
ಸ್ಥಾರಕಗಳನ್ನು ಸಂರಕ್ಷಿಸುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 


34. ಶ್ರೀ ವಿಜಯಾನಂದ ಎಸ್‌. ಕಾಶಪ್ಪನವರ ಅವರು ಬಾಗಲಕೋಟೆ ಜಲ್ಲೆ ಹುನಗುಂದ 
ತಾಲ್ಲೂಕಿನ 6೦ ಗ್ರಾಮಗಳಗೆ ಕುಡಿಯುವ ನೀರು ಒದಗಿಸುವ ಬಹುಗ್ರಾಮಗಳ 
ಕುಡಿಯುವ ನೀರಿನ ಯೋಜನೆಯಡಿ ಕೈಗೊಳ್ಳಲಾದ ಕಾಮಗಾರಿಯು 
ಕಳಪೆಮಟ್ಟದ್ದಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


35. ಡಾ| ಕೆ. ಶ್ರೀನಿವಾಸ ಮೂರ್ತಿ ಅವರು ನೆಲಮಂಗಲ ತಾಲ್ಲೂಕು ಸೋಂಪುರ 
ಗ್ರಾಮದ ಸುತ್ತ-ಮುತ್ತಅನ ಜಮೀನುಗಳನ್ನು ಕೆಐಎಡಿಜಯು ಕಾನೂನಿಗೆ ವಿರುದ್ಧವಾಗಿ 
ಭೂ ಸ್ವಾಧೀನಪಡಿಸಿಕೊ೦ಡಿರುವುದರಿ೦ದ ರೈತರಿಗೆ ಆಗಿರುವ ತೊ೦ದರೆಯ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


36. ಶ್ರೀ ವಾಸು ಅವರು ಮೈಸೂರು ನಗರಕ್ಕೆ ನರ್ಮ್‌ ಯೋಜನೆಯಡಿಯಲ್ಲ 
ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಮಾನ್ಯ 
ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. 

| ಪು.ತಿ.ನೋ., 


-೮ಆ-. 
37. ಶ್ರೀ ಜ.ಎಸ್‌. ಯಡಿಯೂರಪ್ಪ ಅವರು ಕಬ್ಬು ಬೆಳೆಗಾರರಿಗೆ ಸರ್ಕಾರವು ಬೆಂಬಲ 
ಬೆಲೆ ಘೋಷಿಸಿದ್ದನ್ನು ಸಕ್ಕರೆ ಕಾರ್ಯಾನೆ ಮಾಅಕರುಗಳು ಆ ಬಗ್ಗೆ ಗೊಂದಲದ 
ಹೇಳಕೆಗಳನ್ನು ನೀಡುತ್ತಿರುವುದರಿ೦ದ ರೈತರಲ್ಲ ಗೊ೦ದಲ ಉಂಟಾಗಿರುವ ಬಗ್ಗೆ ಮಾನ್ಯ 
ಸಣ್ಣ ಕೈಗಾರಿಕೆಗಳು, ಮುಜರಾಯಿ ಮತ್ತು ಸಕ್ತರೆ ಸಚಿವರ ಗಮನ ಸೆಳೆಯುವುದು. 


38. ಶ್ರೀ ಐ, ಶಿವಣ್ಣ ಅವರು ಆನೇಕಲ್‌ ತಾಲ್ಲೂಕಿನ ಸೂರ್ಯನಗರದಲ್ಲ ಕರ್ನಾಟಕ 
ಗೃಹ ಮಂಡಳಂಖ೦ದ ನಸಿರ್ಮಿಸಲಾಗಿರುವ ಮನೆಗಳಗೆ ಕುಡಿಯುವ ನೀರನ್ನು 
ಒದಗಿಸುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


39. ಶ್ರೀ ಎಸ್‌. ಚಿಕ್ಕಮಾದು ಅವರು ಮೈಸೂರು ಜಲ್ಲೆಯ ಕೆ.ಆರ್‌.ನಗರ ತಾಲ್ಲೂಕಿನ . 
ಹಲವಾರು ಗ್ರಾಮಗಳಗೆ ಸಂಪರ್ಕ ಕಲಣ್ಪಸುವ ಲಕ್ಷ್ಮಣ "ತೀರ್ಥ ನದಿಗೆ ಸಾಗರಥಟ್ಟೆ' ಬಳ 
ನಿರ್ಮಿಸಲಾಗುತ್ತಿರುವ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಸ್ಥಗಿತಗೊಳಸಿರುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ i 


4೦. ಶ್ರೀ ದುರ್ಯೋಧನ ಐಹೊಳೆ ಅವರು ರಾಯಬಾಗ ತಾಲ್ಲೂಕಿನ ತಹಶೀಲ್ದಾರ 
ಅವರ ಕಛೇರಿಯಲ್ಲ ಕಂದಾಯ ದಾಖಲಾತಿಗಳನ್ನು ನೀಡಿದಾಗ ಸರ್ಕಾರಕ್ಕೆ 
ಜಮೆಯಾಗುವ ಹಣದ ನಕಅ ರಶೀದಿಗಳನ್ನು ನೀಡುತ್ತಿರುವುದರಿಂದ ಸರ್ಕಾರದ 
ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತಿರುವ . ಬಗ್ಗೆ. ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


41. ಶ್ರೀ ಗುರು ಪಾಟೀಲ್‌ ಶಿರವಾಳ ಅವರು ಶಹಾಪುರ ತಾಲ್ಲೂಕು ವ್ಯಾಪ್ತಿಯ ಗ್ರಾಮ 
ಪಂಚಾಯತ್‌ಗಳಲ್ಲ ನಡೆದಿರುವ ಅವ್ಯಹಾರದ ಬಗ್ಗೆ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


42. ಶ್ರೀ ಹೆಚ್‌.ಪಿ. ಮಂಜುನಾಥ ಅವರು ರಾಜ್ಯದ ತಂಬಾಕು ಬೆಳೆಗಾರರಿಗೆ 
ಮಾರುಕಟ್ಟೆಯಲ್ಲ ಸೂಕ್ತ ಬೆಲೆ ಸಿಗದಿರುವುದರಿಂದ ರೈತರು ಸಂಕಷ್ಟದಲ್ಲದ್ದು ಅಂತಹ 
ರೈತರಿಗೆ ಉತ್ತಮ ಬೆಲೆ ದೊರಕಿಸಿಕೊಡುವ ಬಗ್ಗೆ ಮಾನ್ಯ ಕೃಷಿ ಸಚಿವರ ಗಮನ 
ಸೆಳೆಯುವುದು. 


43. ಕ್ರೀ ಟ. ವೆಂಕಟರಮಣಯ್ಯ ಅವರು ದೊಡ್ಡಬಳ್ಳಾಪುರ ತಾಲ್ಲೂಕಿನ ಸಾಸಲು 
ಹೋಬಳ ಹೊಸಳ್ಳ ಹಳ್ಳಕ್ಕೆ ಚೆಕ್‌ ಡ್ಯಾ೦ ನಿರ್ಮಿಸುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


44. ಶ್ರೀ ಕೆ.ಎಂ.ತಿಮ್ಯರಾಯಪ್ಪ ಅವರು ತುಮಕೂರು ಜಲ್ಲೆ ಪಾವಗಡ ತಾಲ್ಲೂಕಿನ 
ಕಸಖಾ ಮತ್ತು ಪಳವಳ್ಳಯ ವ್ಯವಸಾಯ ಸೇವಾ ಸಹಕಾರ ಸಂಘಗಳಲ್ಲ ಅವ್ಯವಹಾರ 
ನಡೆದಿರುವ ಬಗ್ಗೆ ಮಾನ್ಯ ಸಹಕಾರ ಸಚಿವರ ಗಮನ ಸೆಳೆಯುವುದು. 

45. ಕ್ರೀ ಸಂಭಾಜ ಪಾಟೀಲ್‌ ಅವರು ಬೆಳಗಾವಿಯಲ್ಲ ನಡೆದ ರಾಷ್ಟ್ರೀಯ ಕಾಂಗ್ರೆಸ್‌ 
ಅಧಿವೇಶನದಲ್ಲ ರಾಷ್ಟ್ರಪಿತ ಮಹಾತ್ಮ್ಯ ಗಾಂಧೀಜಯವರು ಅಧ್ಯಕ್ಷತೆ ವಹಿಸಿರುವ 


ನೆನಪಿಗಾಗಿ ಬೆಳಗಾವಿ ಸಮಗ್ರ ಅಭಿವೃದ್ಧಿಗಾಗಿ ರೂ 5327 ಕೋಟ ಅನುದಾನ ನೀಡುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಪು.ತಿ.ನೋ.,, 


೨ - 
46. ಶ್ರೀ ಜ.ಜ. ನಿಂಗಯ್ಯ ಅವರು ಮೂಡಿಗೆರೆ ತಾಲ್ಲೂಕಿನ ಕಳಸ ಹೋಬಳಯ 
ಶ್ರೀ ಕಳಸೆ ಶ್ವರ ದೇವಸ್ಥಾನಕ್ಕೆ ಸೇರಿದ ಭೂಮಿಯನ್ನು ಇನಾ೦ ಮೀಸಲು ಅರಣ್ಯ 
ವು ಘೋಷ ಷಣಿಯಾಗಿರುವುದರಿಂದ ಅಲ್ಲಿನ. 6777 ಎಕರೆ ಭೂಮಿಯನ್ನು 
ಅರಣ್ಯ ಇಲಾಖೆಗೆ ವರ್ಗಾಯಸಬೇಕೆಂದು ರಾಜ್ಯದ. ಉಚ್ಛನ್ಯಾಯಾಲಯವು ಜಡ 
ತೀರ್ಪಿನಿಂದಾಗಿ ಸಾಗುವಳ ಮಾಡಿಕೊಂಡಿರುವ ರೈತರಿಗೆ ಉಂಟಾಗಿರುವ ತೊಂದರೆಯ 
ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


47. ಶ್ರೀ ರಾಜು ಅಲಗೂರು ಅವರು ಬಜಾಪುರ ನಗರದಲ್ಲಿ ವಿಮಾನ ನಿಲ್ದಾಣ 
ನಿರ್ಮಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


48. ಕ್ರೀ ಎಸ್‌. ಮಧು ಬಂಗಾರಪ್ಪ ಅವರು ರಾಜ್ಯದ ವೈದ್ಯಕೀಯ ಕಾಲೇಜುಗಳಲ್ಲ 
ಕಾರ್ಯನಿರ್ವಹಿಸುತ್ತಿರುವ ವೈದ್ಯರುಗಳಗೆ ಸಮಾನವಾಗಿ ಸರ್ಕಾರಿ ಆಸ್ಪತ್ರೆಗಳ 
ವೈದ್ಯರಗಳಗೆ ವೇತನ ನೀಡುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


4೨, ಶ್ರೀ ಎ.ಮಂಜು ಅವರು ರಾಜ್ಯದ ವಿವಿಧಡೆಯಿರುವ ಕ್ಲಬ್‌ಗಳ ಕಾರ್ಯವೈಖರಿಯ 
ಬಗ್ಗೆ ವಿಚಾರಣೆ ನಡೆಸಲು ರಚಿತವಾಗಿದ್ದ ಡಾ॥ ಹೇಮಚಂದ್ರ ಸಾಗರ ಅವರ 
ಅಧ್ಯಕ್ಷತೆಯಲ್ಲನ ಸದನ ಸಮಿತಿಯು ನೀಡಿರುವ ವರದಿಯ ಶಿಫಾರಸ್ಸನ್ನು ಜಾರಿಗೆ 
ತರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


5೦. ಶ್ರೀಯುತರುಗಳಾದ ಕೆ.ಎಂ. ಶಿವಅಂಗೇಗೌಡ ಹೆಚ್‌.ಡಿ. ರೇವಣ್ಣ, ಮತ್ತು ಸಿ.ಎನ್‌. 
ಬಾಲಕೃಷ್ಣ ಅವರುಗಳು ಹಾಸನ ಜಲ್ಲೆಯ ಸರ್ಕಾರಿ ಕೃಷಿ ಕಾಲೇಜನ ಹಂತ 1 ಮತ್ತು 2ರ 
ಕಾಮಗಾರಿಗಳಗಾಗಿ ಅವಶ್ಯಕ "ಅನುದಾನ ಅಡುಗಡೆಯಾಗದೆ ಕಾಮಗಾರಿಗಳು 
ಅಪೂರ್ಣಗೊಂಡಿರುವ ಬಗ್ಗೆ ಮಾನ್ಯ ಕೃಷಿ ಸಚಿವರ ಗಮನ ಸೆಳೆಯುವುದು 


51 ಡಾ.ಕೆ. ಸುಧಾಕರ್‌, ಶ್ರೀ ಎಸ್‌.ಎನ್‌. ನಾರಾಯಣಸ್ವಾಮಿ ಕೆ.ಎಂ. ಮತ್ತು 
ಶ್ರೀ ಜ.ಎಂ. ನಾಗರಾಜು ಅವರುಗಳು ಬೆಂಗಳೂರು ನಗರದಲ್ಲ ಊಟೋಪಚಾರ ಹಾಗೂ 
ಮನರಂಜನೆಗೆ ನಿಗದಿ ಮಾಡಿರುವ ಸಮಯಾವಕಾಶವನ್ನು ತಡರಾತ್ರಿಯವರೆವಿಗೂ 
ವಿಸ್ತರಿಸುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು 


5೭. ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಅವರು ದಾವಣಗೆರೆ ಜಲ್ಲೆ ಹರಿಹರ ತಾಲ್ಲೂಕಿನಲ್ಲಿ 
ಬೈರನಪಾದ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಸುವ ಬಗ್ಗೆ ಮಾನ್ಯ 
ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು 


೮3. ಶ್ರೀ ಈ. ತುಕಾರಾಂ ಅವರು ಬಳ್ಳಾರಿ ಜಲ್ಲೆ ಸಂಡೂರು ತಾಲ್ಲೂಕಿನ ರಾಷ್ಟ್ರೀಯ 
ಹೆದ್ದಾರಿ 63ರ ಕುರೇಕುಪ್ಪ ಗ್ರಾಮದ ಹತ್ತಿರ ತುಂಗಭದ್ರಾ ಇಟು ಸೇತುವೆಯು 
ಸಂಪೂರ್ಣವಾಗಿ ಕುಸಿದಿರುವ ಬಗ್ಗೆ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು 


೮4. ಕ್ರೀ ಜ.ಆರ್‌. ಯಾವಗಲ್‌ ಅವರು ನರಗುಂದ ಪಟ್ಟಣದ ಒಳಚರಂಡಿ ಯೋಜನೆ 
ಪೂರ್ಣಗೊಳ್ಳದೆ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಪ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪ ಸಂಖ್ಯಾತರ ಕಲ್ಯಾಣ, ಹಜ್‌ 
ಮತ್ತು ವಕ್ಫ್‌ ಸಚಿವರ ಗಮನ ಸೆಳೆಯುವುದು 

ಪು.ತಿ.ನೋ., 


—10- 


೮ರ. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಮತ್ತು ಶ್ರೀ ಯಶವಂತರಾಯಗೌಡ ವಿ. 
ಪಾಟೀಲ್‌ ಅವರುಗಳು ರಾಜ್ಯದಲ್ಲನ ಕೂಡುಒಕ್ಕಅಗ ಜನಾಂಗದವರನ್ನು ಪ್ರವರ್ಗ-3ಎ 
ಗುಂಪಿಗೆ ಸೇರ್ಪಡೆಗೊಳಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುವಳದ 
ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು 


56. ಶ್ರೀ ಕೆ.ಐ. ಪ್ರಸನ್ನಕುಮಾರ್‌ ಅವರು ಕೊಳಚೆ ನಿರ್ಮೂಲನ ಮಂಡಳಲುಂದ 
ಕೊಳಚೆ ಪ್ರದೇಶದಲ್ಲಿರುವ ಮನೆಗಳಗೆ ಹಕ್ಕುಪತ್ರ ವಿತರಣೆಯಲ್ಲಿ ಮಾಡುತ್ತಿರುವ 
ತಾರತಮ್ಯ ಮತ್ತು ವಿಳಂಬದ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು 


೮7. ಶ್ರೀ ಮ೦ಕಾಳ ಎಸ್‌. ವೈದ್ಯ ಅವರು ಉತ್ತರ ಕನ್ನಡ ಜಲ್ಲೆ ಹೊನ್ನಾವರ ತಾಲ್ಲೂಕು 
ಉಪ್ಪೂಣಿ ಗ್ರಾಮ ಪ೦ಚಾಯ್ತ ವ್ಯಾಪ್ತಿಯಲ್ಲಿನ ಮಹಿಮೆ ಗ್ರಾಮದ ಮೆಟ್ಟನಗದ್ದೆ 
ಮಜರೆಯಲ್ಲ ವಿದ್ಯುತ್‌ ಸಂಪರ್ಕ ಕಲ್ಚಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನಸೆಳೆಯುವುದು 


೮8. ಕ್ರೀ ಯು.ಬ. ಬಣಕಾರ ಅವರು ರಾಜ್ಯದಲ್ಲಿ ಮರಳು ಅಭಾವದಿಂದ ಕಟ್ಟಡ 
ಕಾಮಗಾರಿಗಳು ಸ್ಥಗಿತಗೊಂಡಿರುವುದರಿಂದ ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕರಿಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು. 


೮೨. ಶ್ರೀ ಕೆ.ಎಂ.ಶಿವಅ೦ಗೇಗೌಡ ಅವರು ಗ್ರಾಮ ಕೋಶದ ರಚನೆ ಕುರಿತು ಸರ್ಕಾರವು 
ಕೈಗೊಂಡಿರುವ ಕ್ರಮದ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


6. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಕೆ. ಕುಮಾರಸ್ವಾಮಿ 
ಹೆಚ್‌.ಡಿ.ರೇವಣ್ಣ. ಹೆಚ್‌.ಸಿ. ಬಾಲಕೃಷ್ಣ, ಎನ್‌.ಚಲುವರಾಯ ಸ್ವಾಮಿ ಹಾಗೂ ಇತರರು 
ಕೃಷ್ಣಾ ಜಲ ನ್ಯಾಯಾಧೀಕರಣವು ದಿನಾಂಕ: 3೦.12.೭೦1೦ರಂದು ನೀಡಿದ್ದ ಅಂತಿಮ 
ಐತೀರ್ಪಿನ ವಿರುದ್ಧ ಸಲ್ಲಿಸಿದ್ದ ಸ್ಪಷ್ಟೀಕರಣ ಅರ್ಜಯ ಮೇಲೆ. ದಿನಾಂಕ: 
2೨.11.2೦13ರಂದು ನ್ಯಾಯಾಧೀಕರಣವು ನೀಡಿದ ಆದೇಶದ ಬಗ್ಗೆ 
ಮತ್ತು 

ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಬಸವರಾಜ ಬೊಮ್ಮಾಯಿ, ಬಾಲಚಂದ್ರ 
ಜಾರಕಿಹೊಳ, ರಮೇಶ ಬ. ಭೂಸನೂರ ಹಾಗೂ ಇತರರು ಕೃಷ್ಣ ಮೇಲ್ದಂಡೆ 
ಯೋಜನೆಯ ಕಾಮಗಾರಿಯು ನಿಧಾನಗತಿಯಲ್ಲ ಸಾಗುತ್ತಿರುವುದರ ಬಗ್ಗೆ 

ಮತ್ತು 
ಶ್ರೀ ಜ.ಎಸ್‌. ಯಡಿಯೂರಪ್ಪ ಅವರು, ಕೃಷ್ಣಾ ನ್ಯಾಯಾಧಿಕರಣವು ದಿನಾಂಕ: 
29.1.2೦13ರ೦ದು ನೀಡಿರುವ ತೀರ್ಪಿನ ಬಗ್ಗೆ ಚರ್ಚೆ. 


ಪು.ತಿ.ನೋ., 


41 


2. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ. ಕೆ.ಎಂ.ಪಿವಅಂಗೇಗೌಡ 
ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಬೆ೦ಗಳೂರು ಉತ್ತರ ತಾಲ್ಲೂಕು 
ಕಸಬಾ ಹೋಖಳ ನಾಗಶೆಟ್ಟಹಳ್ಳ ಹಾಗೂ ಭೂಪಸಂದ್ರ ಗ್ರಾಮದ ಕರ್ನಾಟಕ ಹಾಲು 
ಮಹಾಮಂಡಳಗೆ ಸೇರಿದ ಆಸ್ತಿಯನ್ನು ಭೂ ಮಾಫಿಯಾದೊಂದಿಗೆ ಶಾಮೀಲಾಗಿ 
ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಸರ್ಕಾರವನ್ನು ವಂಚಿಸುತ್ತಿರುವ ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ,  ಕೆ.ಎಂ.ಶಿವಅಂಗೇಗೌಡ 
ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 
ಬಹುಹಳ್ಳಗಳ ಕುಡಿಯುವ ನೀರು ಯೋಜನೆಗೆ ಹಣ ಜಡುಗಡೆಯಾಗಿದ್ದರೂ ಆ ಹಣ 
ಬಳಸಿಕೊಳ್ಳದೇ ಇರುವುದರಿಂದ ಗ್ರಾಮಾಂತರ ಪ್ರದೇಶಗಳಲ್ಲ ಕುಡಿಯುವ ನೀರಿಗೆ 
ತೊಂದರೆಯಾಗಿರುವ ಬಗ್ಗೆ ಚರ್ಚೆ. 


4. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಗೋವಿಂದ ಎಂ.ಕಾರಜೋಳ, ಎಸ್‌. 
ಸುರೇಶ್‌ ಕುಮಾರ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತು ಲಕ್ಷ್ಮಣ ಸವದಿ ಹಾಗೂ 
ಇತರರು ರಾಜ್ಯದಲ್ಲಿ ಇತ್ತೀಚೆಗೆ ಜಾನುವಾರುಗಳು ಕಾಲುಬಾಯಿ ರೋಗಕ್ಕೆ ತುತ್ತಾಗಿ 
ಸಾವನ್ನಪ್ಪುತ್ತಿರುವುದರಿ೦ದ, ಕಾಲುಬಾಯಿ ರೋಗ ತಡೆಗೆ ಸರ್ಕಾರವು ಅಗತ್ಯ 
ಕ್ರಮಕ್ಕೆಗೊಳ್ಳುವ ಮತ್ತು ಸೂಕ್ತ ಪರಿಹಾರ ನೀಡುವ ಬಗ್ಗೆ ಚರ್ಚೆ. 


೮. ಕ್ರೀ ಜೆ.ಆರ್‌.ಲೋಬೊ, ಶ್ರೀಮತಿ ಶಕುಂತಲಾ ಟ. ಶೆಟ್ಟ ಮತ್ತು ಐ.ಎ. ಮೊಹಿದ್ದೀನ್‌ 
ಬಾವಾ ಅವರುಗಳು, ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್‌, ಸಹ ಪ್ರೊಫೆಸರ್‌ 
ಮತ್ತು ಸಹಾಯಕ ಪ್ರೊಫೆಸರುಗಳ ನೇಮಕಾತಿಯಲ್ಲಿ ನಡೆದ ಅವ್ಯಹಾರದ ಬಗ್ಗೆ 
ಚರ್ಚೆ. 


6. ಶ್ರೀಯುತರುಗಳಾದ ಆರ್‌.ಅಶೋಕ, ವಿ.ಸುನೀಲಕುಮಾರ್‌, ಸಿ.ಟ.ರವಿ ಮತ್ತು 
ಜ.ಎನ್‌. ವಿಜಯಕುಮಾರ ಅವರುಗಳು ರಾಜ್ಯದಲ್ಲ ಬ್ಯಾಂಕ್‌-ಎ.ಟ.ಎ೦ ಗಳಲ್ಲ ಹಾಗೂ 
ವಿವಿಧೆಡೆ ನಡೆಯುತ್ತಿರುವ ಹಲ್ಲೆ, ದರೋಡೆ ಮತ್ತು ಕೋಮು ಹಿ೦ಸಾಚಾರ ಘಟನೆಗಳು 
ಸೇರಿದಂತೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟರುವ ಬಗ್ಗೆ ಚರ್ಚೆ. 


7. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ, ಜ.ಟ. 
ದೇವೇಗೌಡ, ಎನ್‌. ಚಲುವರಾಯ ಸ್ವಾಮಿ ಮತ್ತು ಮಧು ಬಂಗಾರಪ್ಪ ಹಾಗೂ ಇತರರು 
ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಗೆ ಕಳಪೆ ಗುಣಮಟ್ಟದ ಔಷಧಿಗಳ ಸರಬರಾಜನಿಂದಾಗಿ 
ರೋಗಿಗಳಗೆ ತೊ೦ದರೆಯಾಗಿರುವ ಬಗ್ಗೆ ಚರ್ಚೆ. 


8. ಶ್ರೀಯುತರುಗಳಾದ ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸಂಗಪ್ಪ ಸವದಿ, 
ಭರಮಗೌಡ ಆಲಗೌಡ ಕಾಗೆ ಅವರುಗಳು ಕೇಂದ್ರ ಸರ್ಕಾರದ ನೀರಾವರಿ ಇಲಾಖೆಯು 
ಏಐಬಪಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದು ನಮ್ಮ ರಾಜ್ಯದಲ್ಲಿ ಈಗಾಗಲೇ 
ಎಐಚಪಿ ಅಡಿಯಲ್ಲರುವ ಯೋಜನೆಗಳು ಹಾಗೂ ಹೊಸದಾಗಿ ಸೇರ್ಪಡೆಯಾಗಿರುವ 
ಯೋಜನೆಗಳನ್ನು ಇ.ಆರ್‌.ಎಂ. ಮತ್ತು ಕಾಡಾ ಸ್ಥೀಂಗಳಡಿಯಲ್ಲ ಬಳಸಬಹುದಾದ 
ಪರಿಣಾಮಗಳ ಬಗ್ಗೆ ಚರ್ಚೆ. 


ಪು.ತಿ.ನೋ,, 


—{o- 
೨. ಶ್ರೀಯುತರುಗಳಾದ ಎಸ್‌.ಮಧುಬಂಗಾರಪ್ಪ,  ಕೆ.ಎಂ.ಶಿವಅ೦ಂಗೇಗೌಡ, 
ಸಿ.ಎನ್‌.ಬಾಲಕೃಷ್ಣ, ಅ... ನಿಂಗಯ್ಯ ಹಾಗೂ ಇತರರು ರಾಜ್ಯದ ಅರಣ್ಯ 
ಜಮೀನುಗಳಲ್ಲಿ ಬಗರ್‌ಹುಕುಂ ಸಾಗುವಳ ಮಾಡುತ್ತಿರುವ ರೈತರಿಗೆ ಹಾಗೂ 
ಅರಣ್ಯವಾಸಿಗಳಗೆ ಹಕ್ಕುಗಳನ್ನು ಮಾನ್ಯ ಮಾಡುವ ಸಲುವಾಗಿ ಅಧಿನಿಯಮ 2೦೦6, 
2೦೦8 ಹಾಗೂ 2೦12ರ ಕಾಯ್ದೆ ಅನ್ವಯ ಗ್ರಾಮ ಸಮಿತಿಗಳನ್ನು ರಚಿಸಲು ಹಾಗೂ 
ಬಗರ್‌ಹುಕುಂ ಸಾಗುವಳದಾರರಿಗೆ ಹಕ್ಕುಪತ್ರಗಳನ್ನು ವಿಸ್ತರಿಸುವ ಬಗ್ಗೆ ಚರ್ಚೆ. 


10. ಶ್ರೀಯುತರುಗಳಾದ ಡಾ| ಕೆ. ಸುಧಾಕರ, ಜ.ಎ೦ಂ.ನಾಗರಾಜ್‌, ಎಸ್‌.ಎನ್‌. 
ಸುಬ್ಬಾರೆಡ್ಡಿ, ಎಸ್‌.ಎನ್‌. ನಾರಾಯಣಸ್ವಾಮಿ ಹಾಗೂ ಇತರರು ಚಿಕ್ಕಬಳ್ಳಾಪುರ ಜಲ್ಲೆ 
ನಂದಿ ಹೋಖಳಯ ನೆಲಮಾಕಲಹಳ್ಳ ಗ್ರಾಮಗಳಲ್ಲ ಜವಳ ಪಾರ್ಕ್‌ ನಿರ್ಮಿಸಲು 
ಮಂಜೂರು ಮಾಡಲಾದ 84 ಎಕರೆ ಭೂಮಿಯನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ 


ತ 
ಹಸ್ತಾಂತರಿಸಲು ಸರ್ಕಾರವು ತೀರ್ಮಾನ ತೆಗೆದುಕೊ೦ಡಿರುವುದರ ಬಗ್ಗೆ ಚರ್ಚೆ. 


1. ಶ್ರೀಯುತರುಗಳಾದ ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸವದಿ, ಭರಮಗೌಡ 
ಕಾಗೆ, ಪಿ.ಟ.ರವಿ, ಹಾಗೂ ಡಿ.ಎನ್‌. ಜೀವರಾಜ್‌ ಅವರುಗಳು ಕೇಂದ್ರ ಸರ್ಕಾರವು 
ಪಶ್ಚಿಮಘಟ್ಟ ಪರಿಸರ ಹಾಗೂ ಅರಣ್ಯ ರಕ್ಷಣೆಗಾಗಿ ಹೊರಡಿಸಿದ. ಆದೇಶದಿಂದ 
ರಾಜ್ಯದ ಪಕ್ಚಿಮಘಟ್ಟ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರ ಮೇಲೆ ಆಗುತ್ತಿರುವ 
ಪರಿಣಾಮಗಳ ಬಗ್ಗೆ ಚರ್ಚೆ. 


12, ಶ್ರೀಯುತರುಗಳಾದ ಕೆ.ಬ. ಪ್ರಸನ್ನ ಕುಮಾರ್‌, ಪ್ರಿಯಾಂಕ ಖರ್ಗೆ, ಶಾರದಾ ಪೂರ್ಯ 
ನಾಯಕ ಅವರುಗಳು ಶಿವಮೊಗ್ಗ ಮತ್ತು ಗುಲಬರ್ಗಾ ನಗರಗಳಲ್ಲಿ ನಡೆಯುತ್ತಿದ್ದ 
ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಸ್ಥಗಿತದೊಳಸಿರುವ ಬಗ್ಗೆ ಚರ್ಚೆ. 


13. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ಅಶೋಕ ಖೇಣಿ ಮತ್ತು ಯು.ಜ. 
ಬಣಕಾರ ಅವರುಗಳು ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆ. 


14. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಕೆ. ಕುಮಾರಸ್ವಾಮಿ, 
ಚ.ಐ.ನಿ೦ಗಯ್ಯ, ವೈ.ಎಸ್‌.ವಿ.ದತ್ತಾ ಮತ್ತು ಎಸ್‌. ಮಧು ಬಂಗಾರಪ್ಪ ಅವರುಗಳು 
ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಕೊಡುಗು ಜಲ್ಲೆಗಳಲ್ಲ ಅಕಾಅಕ ಭಾರೀ 
ಮಳೆಯುಂಟಾದ ಹಿನ್ನಲೆಯಲ್ಲ ಕಾಫೀ ಏಲಕ್ಕಿ ಮತ್ತು ಮೆಣಸಿನ ಬೆಳೆಗಳು 
ನಾಶವಾಗಿರುವುದರಿ೦ದ ರೈತರಿಗೆ ನಷ್ಟವುಂಬಾಗಿದ್ದು ಅಂತಹ ರೈತರಿಗೆ ಸೂಕ್ತ ಪರಿಹಾರ 
ನೀಡುವ ಬಗ್ಗೆ ಚರ್ಚೆ. 


15. ಶ್ರೀಯುತರುಗಳಾದ ಜ.ಸುರೇಶ್‌ಗೌಡ ಮತ್ತು ಡಾ| ರಫೀಕ್‌ ಅಹ್ಮದ್‌ ಎಸ್‌ 
ಅವರುಗಳು ಹೇಮಾವತಿ ಜಲಾಶಯದಿಂದ ತುಮಕೂರು ಬ್ರಾಂಚ್‌ ಕೆನಾಲ್‌ಗೆ 
ಹಂಚಿಕೆಯಾಗಿರುವ ಬಾಕಿ ನೀರನ್ನು ವರ್ಷದಲ್ಲಿ 8 ತಿಂಗಳು ಹರಿಸಲು ಕ್ರಮ 
ಕೈಗೊಳ್ಳುವ ಬಗ್ಗೆ ಚರ್ಚೆ. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Ray N 


EE I EEE EEE SS ESSE 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
°° (www.kar.nic.in/kla) 


